KA / BG- GPO / 2515 / WPP - 47 / 2009- 2011 


M 


ಕರ್ನಾಟಕ ರಾಜ್ಯಪತ್ರೆ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಅಕ್ಟೋಬರ್ ೭, ೨೦೧೦ ( ಆಶ್ವಯುಜ ೧೫ , ಶಕ ವರ್ಷ ೧೯೩೨) ಸಂಚಿಕೆ ೪೦ 

ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 

ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 11 ಎಸ್‌ಆರ್‌ಆರ್ 2010 , ಬೆಂಗಳೂರು, ದಿನಾಂಕ:6ನೇ ಸೆಪ್ಟೆಂಬರ್ , 2010 
ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ, 1978ರ (1990ರ ಕರ್ನಾಟಕ ಅಧಿನಿಯಮ 14) 8ನೇ ಪ್ರಕರಣದೊಡನೆ ಓದಿಕೊಂಡ 
3ನೇ ಪ್ರಕರಣದ (1) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಕರ್ನಾಟಕ ಗೆಜೆಟೆಡ್ 
ಪ್ರೊಬೆಷನರ್‌ಗಳ ನೇಮಕಾತಿ ( ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ) ನಿಯಮಗಳು, 1997ಕ್ಕೆ ತಿದ್ದುಪಡಿ ಮಾಡಲು ಸದರಿ ಅಧಿನಿಯಮದ 3ನೇ 
ಪ್ರಕರಣದ ( 2 ) ನೇ ಉಪಪಕರಣ ( ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ ಕೆಳಕಂಡ ಕರಡು ನಿಯಮಗಳನ್ನು ದಿನಾಂಕ:13. 07 .2010ರ ಕರ್ನಾಟಕ 
ರಾಜ್ಯಪತ್ರದ ವಿಶೇಷ ಸಂಚಿಕೆಯ ಭಾಗ - IV - A ( ನಂ .807) ರಲ್ಲಿ ಅಧಿಸೂಚನೆ ಸಂಖ್ಯೆ : ಸಿಆಸುಇ 11 ಎಸ್‌ಆರ್‌ಆರ್ 2010ನ್ನು ದಿನಾಂಕ: 02 .07.2010ನ್ನು 
ಪ್ರಕಟಿಸಿ, ಅದರಿಂದ ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳಿಂದ ಅಧಿಕೃತ ರಾಜ್ಯಪತ್ರದಲ್ಲಿ ಆ ಕರಡು ನಿಯಮಗಳು ಪ್ರಕಟವಾದ ದಿನಾಂಕದಿಂದ 15 
ದಿನಗಳ ಒಳಗಾಗಿ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸಲಾಗಿತ್ತು. 

ಸದರಿ ರಾಜ್ಯಪತ್ರವನ್ನು ದಿನಾಂಕ:13 . 07. 2010ರಂದು ಸಾರ್ವಜನಿಕರಿಗೆ ದೊರೆಯುವಂತೆ ಮಾಡಲಾಗಿತ್ತು, ಮತ್ತು ಯಾವುದೇ ಆಕ್ಷೇಪಣೆ ಮತ್ತು 
ಸಲಹೆಗಳನ್ನು ಸರ್ಕಾರ ಸ್ವೀಕರಿಸಿರುವುದಿಲ್ಲ. 

ಈಗ, ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ಅಧಿನಿಯಮ 1978ರ ( 1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 14) ರ 3ನೇ ಪ್ರಕರಣದ (1) ನೇ 
ಉಪಪ್ರಕರಣವನ್ನು 8ನೇ ಪ್ರಕರಣದೊಂದಿಗೆ ಓದಿಕೊಂಡಂತೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಗಿನ 
ನಿಯಮಗಳನ್ನು ರಚಿಸುತ್ತದೆ, ಎಂದರೆ: 

ನಿಯಮಗಳು 
1. ಶಿರೋನಾಮೆ ಮತ್ತು ಪ್ರಾರಂಭ: - (1) ಈ ನಿಯಮಗಳನ್ನು ಕರ್ನಾಟಕ ಗೆಜೆಟೆಡ್ ಪ್ರೊಬೆಷನರ್‌ಗಳ ನೇಮಕಾತಿ ( ಸ್ಪರ್ಧಾತ್ಮಕ ಪರೀಕ್ಷೆಗಳ 
ಮೂಲಕ ನೇಮಕ) (8ನೇ ತಿದ್ದುಪಡಿ) ನಿಯಮಗಳು, 2010 ಎಂದು ಕರೆಯತಕ್ಕದ್ದು. 

(2) ಇದು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 


(೯೬೭) 


೯೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೭, ೨೦೧೦ 


ಭಾಗ - ೪ಎ 


2 . ನಿಯಮ 7ರ ತಿದ್ದುಪಡಿ:- ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್‌ಗಳ ನೇಮಕಾತಿ ( ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ) 
ನಿಯಮಗಳು, 1997ರ ನಿಯಮ 7ರಲ್ಲಿ, ಉಪ ನಿಯಮ (1) ರಲ್ಲಿ “ಸ್ನಾತಕ ಪದವಿ ” ಪದಗಳ ಜಾಗದಲ್ಲಿ ಸ್ನಾತಕ ಪದವಿ ಅಥವಾ ಸ್ನಾತಕೋತ್ತರ 
ಪದವಿ ” ಎಂಬ ಪದಗಳನ್ನು ಪ್ರತಿಸ್ಥಾಪಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವರಾಜು 
ಪಿ . ಆರ್. 841 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವಾ ನಿಯಮಗಳು -1) 
PERSONNEL AND ADMINISTRATIVE REFORMS SECRETARIAT 

CORRIGENDUM 
No. DPAR 147 SLU 2010( P), Bangalore, Dated : 9th August,2010 
In Notification No .DPAR 147 SLU 2010 (P ) Dated :02 .08 . 2010 the words " come into force" may be read as "be deemed to 
have come into force ." 

By Order and in the name of the Governor of Karnataka, 

P . MARKANDEYA 
PR - 848 

Under Secretary to Government, 
Department of Personnel and Administrative Reforms 

(Service Rules -2 ). 
EDUCATION SECRETARIAT 

NOTIFICATION 
No . ED 37 ETR 2009 (P ), Bangalore , Dated :6th September , 2010 
The draft of the following rules further to amend the Karnataka State Civil Services (Regulation of Transfer of Teachers) 
rules , 2007 ,which the Governmentof Karnataka proposes to make in exercise of the powers conferred by sub -section (1) of section 
3 read with section 8 of the Karnataka State Civil Services Act, 1978 (Karnataka Act 14 of 1990 ), is hereby published as required by 
clause (a ) of sub section (2 ) of Section 3 of the said Act, for the information of all the persons likely to be affected thereby and notice 
is hereby given that the said draft will be taken into consideration after fifteen days from the date of its publication in the Official 
Gazette . 

Any objection or suggestion which may be received by the State Government from any person with respect to said draft 
before the expiry of the period specified above will be considered by the State Government. Objection and suggestions may be 
addressed to the Principal Secretary to Government, Education Department (Primary and Secondary Education ), M .S . Building , 
Bangalore- 1. 

DRAFT RULES 
1. Title and Commencement:- ( 1) These rules may be called the Karnataka State Civil Services (Regulation of Transfer 
of Teachers ) (Amendment) Rules, 2010 . 

(2 ) They shall come into force with effect from the first day of April, 2010 . 

2. Amendment to Rule 8 :- In the Karnataka State Civil Services (Regulation and Transfer of Teachers) Rules , 2007 , in 
rule 8 , after clause ( 1) the following proviso shall be inserted , namely : 
" Provided that for the year 2010 - 11 the General Transfer may be done in the months of April, May and June also." 

By Order and in the name of the Governor of Karnataka , 

M . PRABHUSWAMY 
Under Secretary to Government, 

Education Department (Primary ). 
ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಡಿ 37 ಇಟಿಆರ್ 2009 ( ಪಿ), ಬೆಂಗಳೂರು, ದಿನಾಂಕ:6ನೇ ಸೆಪ್ಟೆಂಬರ್, 2010 
ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ಅಧಿನಿಯಮ , 1978ರ (1990ರ ಕರ್ನಾಟಕ ಅಧಿನಿಯಮ 14) ರ ಪ್ರಕರಣ 8 ರೊಂದಿಗೆ ಓದಲಾದ 
ಪ್ರಕರಣದ 3ರ ಉಪ ಪ್ರಕರಣದ (1) ರ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಕರ್ನಾಟಕ ರಾಜ್ಯ ಸಿವಿಲ್ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೭ , ೨೦೧೦ 

೯೬೯ 
ಸೇವೆಗಳು (ಶಿಕ್ಷಕರ ವರ್ಗಾವಣೆ ನಿಯಂತ್ರಣ), ನಿಯಮಗಳು 2007ನ್ನು ತಿದ್ದುಪಡಿ ಮಾಡಲು ಉದ್ದೇಶಿಸಿರುವ ಈ ಮುಂದಿನ ಕರಡು ನಿಯಮಗಳನ್ನು 
ಅದರಿಂದ ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ ಸದರಿ ಅಧಿನಿಯಮದ ಪ್ರಕರಣ 3ರ ಉಪ ಪ್ರಕರಣ ( 2) ರ ಖಂಡ ( ಎ) ಮೂಲಕ 
ಅಗತ್ಯಪಡಿಸಲಾದಂತೆ ಈ ಮೂಲಕ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು ಅದು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಹದಿನೈದು 
ದಿನಗಳ ತರುವಾಯ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ಸೂಚನೆ ನೀಡಲಾಗಿದೆ. 

ಮೇಲೆ ನಿರ್ದಿಷ್ಟಪಡಿಸಲಾದ ಅವಧಿಯು ಮುಕ್ತಾಯವಾಗುವ ಮುಂಚೆ ಸದರಿ ಕರಡಿಗೆ ಸಂಬಂಧಿಸಿದಂತೆ ಯಾರೇ ವ್ಯಕ್ತಿಯಿಂದ ರಾಜ್ಯ 
ಸರ್ಕಾರವು ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು, ಆಕ್ಷೇಪಣೆಗಳು ಮತ್ತು 
ಸಲಹೆಗಳನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ, ( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ), ಬಹುಮಹಡಿಗಳ ಕಟ್ಟಡ, ಬೆಂಗಳೂರು-560 
001 ಈ ವಿಳಾಸಕ್ಕೆ ಕಳುಹಿಸಬಹುದು. 

ಕರಡು ನಿಯಮಗಳು 
1. ಹೆಸರು ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ( ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ) (ತಿದ್ದುಪಡಿ) 
ನಿಯಮಗಳು , 2010 ಎಂದು ಕರೆಯತಕ್ಕದ್ದು. 

( 2) ಇವು 1ನೇ ಏಪ್ರಿಲ್ 2010 ರಿಂದ ಜಾರಿಗೆ ಬರತಕ್ಕದ್ದು. 

2 . ನಿಯಮ 8ರ ತಿದ್ದುಪಡಿ:- ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ( ಶಿಕ್ಷಕರ ವರ್ಗಾವಣೆ ನಿಯಂತ್ರಣ) ನಿಯಮಗಳು 2007ರ 8ನೇ 
ನಿಯಮದಲ್ಲಿ ಅಂಶ (1) ರ ತರುವಾಯ ಈ ಕೆಳಕಂಡಂತೆ ಸೇರಿಸಿಕೊಳ್ಳತಕ್ಕದ್ದು. 
“ ಆದರೆ 2010 - 11ನೇ ಸಾಲಿಗೆ ಮಾತ್ರ ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳುಗಳಲ್ಲಿ ಸಾಮಾನ್ಯ ವರ್ಗಾವಣೆಗಳನ್ನು ಮಾಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಪ್ರಭುಸ್ವಾಮಿ 
ಪಿ . ಆರ್ .852 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಶಿಕ್ಷಣ ಇಲಾಖೆ ( ಪ್ರಾಥಮಿಕ). 
EDUCATION SECRETARIAT 

NOTIFICATION 

No .FD 173 ETR 2007, Bangalore , Dated :31st July , 2009 
The draft of the following rules further to amend the Karnataka State Civil Services (Regulation of Transfer of Teachers ) 
rules , 2007 ,which the Governmentof Karnataka proposes to make in exercise of the powers conferred by sub -section (1) of section 
3 read with section 8 of the Karnataka State Civil Services Act, 1978 (Karnataka Act 14 of 1990 ), is hereby published as required by 
clause (a) of sub section (2) of Section 3 of the said Act, for the information of all the persons likely to be affected thereby and notice 
is hereby given that the said draft will be taken into consideration after fifteen days from the date of its publication in the Official 
Gazette . 

Any objection or suggestion which may be received by the State Government from any person with respect to said draft 
before the expiry of the period specified above will be considered by the State Government. Objection and suggestions may be 
addressed to the Principal Secretary to Government, Education Department ( Primary and Secondary Education ), M .S . Building , 
Bangalore - 1. 

DRAFT RULES 
1. Title and Commencement:- (1) These rules may be called the Karnataka State Civil Services (Regulation of Transfer 
of Teachers) (Amendment) Rules, 2009. 

(2 ) They shall come into force with effect from the first day of April, 2009 . 

2 . Amendment to Rule 8 :- In the Karnataka State Civil Services (Regulation and Transfer of Teachers) Rules, 2007, in 
rule 8 , after clause ( 1) the following proviso shall be inserted , namely : 
" Provided that for the year 2009- 10 the General Transfer may be done in the months of April, May and June also." 

By Order and in the name of the Governor of Karnataka , 

M . PRABHUSWAMY 
Under Secretary to Government, 
Education Department (Primary ). 


೯೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೭ , ೨೦೧೦ 

ಭಾಗ - ೪ಎ 
ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 173 ಇಟಿಆರ್ 2007 , ಬೆಂಗಳೂರು, ದಿನಾಂಕ:31ನೇ ಜುಲೈ , 2009 
ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ಅಧಿನಿಯಮ, 1978ರ (1990ರ ಕರ್ನಾಟಕ ಅಧಿನಿಯಮ 14 ) ರ ಪ್ರಕರಣ 8 ರೊಂದಿಗೆ ಓದಲಾದ 
ಪ್ರಕರಣದ 3ರ ಉಪ ಪ್ರಕರಣದ (1) ರ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಕರ್ನಾಟಕ ರಾಜ್ಯ ಸಿವಿಲ್ 
ಸೇವೆಗಳು ( ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ), ನಿಯಮಗಳು 2007ನ್ನು ತಿದ್ದುಪಡಿ ಮಾಡಲು ಉದ್ದೇಶಿಸಿರುವ ಈ ಮುಂದಿನ ಕರಡು ನಿಯಮಗಳನ್ನು 
ಅದರಿಂದ ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ ಸದರಿ ಅಧಿನಿಯಮದ ಪ್ರಕರಣ 3ರ ಉಪ ಪ್ರಕರಣ ( 2) ರ ಖಂಡ ( ಎ) ಮೂಲಕ 
ಅಗತ್ಯಪಡಿಸಲಾದಂತೆ ಈ ಮೂಲಕ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು ಅದು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಹದಿನೈದು 
ದಿನಗಳ ತರುವಾಯ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ಸೂಚನೆ ನೀಡಲಾಗಿದೆ. 

ಮೇಲೆ ನಿರ್ದಿಷ್ಟಪಡಿಸಲಾದ ಅವಧಿಯು ಮುಕ್ತಾಯವಾಗುವ ಮುಂಚೆ ಸದರಿ ಕರಡಿಗೆ ಸಂಬಂಧಿಸಿದಂತೆ ಯಾರೇ ವ್ಯಕ್ತಿಯಿಂದ ರಾಜ್ಯ 
ಸರ್ಕಾರವು ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು, ಆಕ್ಷೇಪಣೆಗಳು ಮತ್ತು 
ಸಲಹೆಗಳನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ, ( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ), ಬಹುಮಹಡಿಗಳ ಕಟ್ಟಡ, ಬೆಂಗಳೂರು-560 
001 ಈ ವಿಳಾಸಕ್ಕೆ ಕಳುಹಿಸಬಹುದು. 

ಕರಡು ನಿಯಮಗಳು 
1. ಹೆಸರು ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ( ಶಿಕ್ಷಕರ ವರ್ಗಾವಣೆ ನಿಯಂತ್ರಣ) ( ತಿದ್ದುಪಡಿ) 
ನಿಯಮಗಳು, 2009 ಎಂದು ಕರೆಯತಕ್ಕದ್ದು. 

(2) ಇವು1ನೇ ಏಪ್ರಿಲ್ 2009 ರಿಂದ ಜಾರಿಗೆ ಬರತಕ್ಕದ್ದು. 

2. ನಿಯಮ 8ರ ತಿದ್ದುಪಡಿ:- ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ (ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ) ನಿಯಮಗಳು 2007ರ 8ನೇ 
ನಿಯಮದಲ್ಲಿ ಅಂಶ (1) ರ ತರುವಾಯ ಈ ಕೆಳಕಂಡಂತೆ ಸೇರಿಸಿಕೊಳ್ಳತಕ್ಕದ್ದು. 
“ ಆದರೆ 2009 -10ನೇ ಸಾಲಿಗೆ ಮಾತ್ರ ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳುಗಳಲ್ಲಿ ಸಾಮಾನ್ಯ ವರ್ಗಾವಣೆಗಳನ್ನು ಮಾಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಪ್ರಭುಸ್ವಾಮಿ 
ಪಿ . ಆರ್. 853 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಶಿಕ್ಷಣ ಇಲಾಖೆ ( ಪ್ರಾಥಮಿಕ). 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 186 ಸಿಎನ್ಎಸ್ 2008, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್ 2010 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ (1) ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಶ್ರೀ ಪುಟ್ಟರೇಗೌಡ ಬಿನ್ ಮುನೀಗೌಡ, ಮಳೂರು ಪಟ್ಟಣ, ಕೊಲ್ಲೂರು ಅಂಚೆ, ಚನ್ನಪಟ್ಟಣ ತಾಲ್ಲೂಕು, ರಾಮನಗರ ಜಿಲ್ಲೆ ಇವರನ್ನು 
ಚನ್ನಪಟ್ಟಣ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಚನ್ನಪಟ್ಟಣ, ರಾಮನಗರ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್.ಎಸ್ . ನೂಲಿ 
ಪಿ . ಆರ್. 799 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ , 

ಸಹಕಾರ ಇಲಾಖೆ . 
HOME SECRETARIAT 

NOTIFICATION 
No . HD 08 PCE 2008( P), Bangalore , Dated : 31st August,2010 
Whereas, in exercise of the powers conferred by sub section (1) of section 3 of the Commissions of Inquiry Act, 1952 
(Central Act LX of 1952 ) the Government of Karnataka appointed a Commission of Inquiry by appointing Hon ble Justice B.K . 
Somashekhara , a retired Judge of High Court of Karnataka and Andhra Pradesh for a period of three months to inquire into the 


2007 - $ 20 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೭ , ೨೦೧೦ 


620 


incidents of attacks on certain places of worship in Dakshina Kannada and other districts of Karnataka in the months of September, 
2008 vide the Notification of even number dated 19.09 .2008 . 

Whereas, the term of the Commission was periodically extended on the requests of the Commission , are as follows: 


Si. 


Notification 


Date of Issue 


Period 


18 .02 .2008 


HD 08 PCE 2008 (P ) 
HD 08 PCE 2008 


from 18. 12.2008 to 18 .03. 2009 (Three months) 
from 18 .03. 2009 to 18 . 06 .2009 (Three months) 


17 . 03 . 2009 


HD 08 PCE 2008 (P ) 


16 .06 . 2009 


from 19 .06 . 2009 to 18 . 12 .2009 (Six months) 


HD 08 PCE 2008 


09. 12 . 2009 


from 19.12. 2009 to 31.01.2010 
from 01.02. 2010 to 31.03.2010 (Two months ) 


HD 08 PCE 2008 


29. 12 . 2009 


HD 08 PCE 2008 


31.03 .2010 


from 01. 04. 2010 to 30 . 04 .2010 (Onemonth ) 


HD 08 PCE 2008 


29 .04 . 2010 


from 01.05 .2010 to 31. 07. 2010 ( Three months ) 


HD 08 PCE 2008 


31.07 . 2010 


from 31 . 07 .2010 to 31. 08 . 2010 (One month ) 


AND NOW , whereas, on the request of the Commission of Inquiry made vide their letter bearing No .JBKSCOI/449/2010 , 
Dated : 17 .08.2010 ,the matter has been examined. In exercise of the powers conferred in it, the Government of Karnataka is pleased 
to extend the term of the Commission for a further period from 01.09 .2010 to 31 . 10 .2010 . 


By Order and in the name of the Governor of Karnataka, 

K .C SIDDAPPA 
PR - 806 

Under Secretary to Government , 

Home Department 

(Law and order, COFEPOSA and Prosecution ) 
FOREST, ECOLOGY AND ENVIRONMENT SECRETARIAT 

NOTIFICATION 

No.FEE 98 FEG 2010, Bangalore , Dated :30th August 2010 
The following officers of the Forest Department are confirmed under rule 19 of Karnataka Civil Services (General 
Recruitment) Rules 1977 , in the cadre of Assistant Conservator of Forests with effect from the dates mentioned against their names 
in permanent vacancies available to them in the department in accordance with the Seniority List of Assistant Conservator of 


Forests published vide Notification No . FEE 33 FEG 2002 , Dated :22 .03 .2005 . 


Name of the Officers 

Sriyuths 


Gradation in the 
Seniority List 


Date of 
Confirmation 


- 


Sri D . N . Agorey 


304 


17 . 08 . 2005 


305 


17 . 08 . 2005 


alo 


Sri Jagadish 
Sri D . C . Narayanamurthy 


17 .08 . 2005 


317 
319 


Sri H . J. Rajendra 


17 .08 .2005 


+ 


Sri P . Daulath Hussain 


336 


17 .08 .2005 


Sri Basavarajaiah 


343 


17 .08 . 2005 


N 


Sri Amaranath M .V . 


344 


17 . 08 . 2005 


8 . 


Sri Rajanna R . 


345 


17 .08 .2005 


By Order and in the name of the Governor ofKarnataka , 

VADAGAVE BASAVARAJ 

Under Secretary to Government, 
Forest, Ecology and EnvironmentDepartment (Services) 


PR -819 


೯೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೭, ೨೦೧೦ 

ಭಾಗ - ೪ಎ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ಒಇ 422 ಪಿಎಂಎಸ್ 2009 , ಬೆಂಗಳೂರು, ದಿನಾಂಕ:6ನೇ ಸೆಪ್ಟೆಂಬರ್, 2010 
1872ರ ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್ ಕಾಯಿದೆಯ 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಇಂಡಿಯನ್ 
ಕ್ರಿಶ್ಚಿಯನ್ ಮ್ಯಾರೇಜ್ ( ಕರ್ನಾಟಕ) ನಿಯಮಗಳು 1961ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್‌ ಎ. ಜಾನ್ ದೊರೈರಾಜ್ , ಎಲೆಸದೈ ಪ್ರೆಸ್ ಮತ್ತು 
ಪ್ರಾರ್ಥನಾ ಕೇಂದ್ರ , ನಂ .1557, 13ನೇ ಮೈನ್, 1ನೇ ಕ್ರಾಸ್, ಹೆಚ್ . ಎ .ಎಲ್. 3ನೇ ಹಂತ, ಬೆಂಗಳೂರು- 560 008 ಇವರಿಗೆ ಮೇಲಿನ 
ಕಾಯ್ದೆಯಡಿಯಲ್ಲಿ ಬೆಂಗಳೂರು ಜಿಲ್ಲೆ ಆಡಳಿತ ವ್ಯಾಪ್ತಿಗೆ ಮಾತ್ರ ಸೀಮಿತಗೊಳಿಸಿ , ವಿವಾಹ ವಿಧಿಯನ್ನು ನೆರವೇರಿಸಲು ಸದರಿ ಕಾಯ್ದೆಯಡಿಯಲ್ಲಿ 
ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ಅನುಮತಿಯನ್ನು ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆಲಿಸ್ ಗೊನ್ಸಾಲ್ವಿಸ್ 
ಪಿ . ಆರ್. 820 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, (ರಹದಾರಿ ಮತ್ತು ವಿದೇಶಿಯರು). 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ಒಣ 281 ಪಿಎಂಎಸ್ 2010, ಬೆಂಗಳೂರು, ದಿನಾಂಕ:6ನೇ ಸೆಪ್ಟೆಂಬರ್, 2010 
1872ರ ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್ ಕಾಯಿದೆಯ 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಇಂಡಿಯನ್ 
ಕ್ರಿಶ್ಚಿಯನ್ ಮ್ಯಾರೇಜ್ ( ಕರ್ನಾಟಕ) ನಿಯಮಗಳು 1961ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್ ಡಿ. ರೋಸ್‌ಪಾಲ್ , ಭಾರತ ಸಂಯುಕ್ತ ಸುವಾರ್ತೆ 
ಸಂಸ್ಥೆ , ಚರ್ಚ್ ಕಾಂಪೌಂಡ್, ನಾಗವಾರ ಮುಖ್ಯರಸ್ತೆ, ಅರೇಬಿಕ್ ಕಾಲೇಜ್ ಅಂಚೆ, ಬೆಂಗಳೂರು- 560045 ಇವರಿಗೆ ಮೇಲಿನ ಕಾಯ್ದೆಯಡಿಯಲ್ಲಿ 
ಬೆಂಗಳೂರು ಜಿಲ್ಲೆ ಆಡಳಿತ ವ್ಯಾಪ್ತಿಗೆ ಮಾತ್ರ ಸೀಮಿತಗೊಳಿಸಿ, ವಿವಾಹ ವಿಧಿಯನ್ನು ನೆರವೇರಿಸಲು ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ 
ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ಅನುಮತಿಯನ್ನು ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಆಲಿಸ್ ಗೊನ್ಸಾಲ್ವಿಸ್ 
ಪಿ . ಆರ್ . 821 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, ( ರಹದಾರಿ ಮತ್ತು ವಿದೇಶಿಯರು). 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ಆಇ 715 ವೆಚ್ಚ- 12 /10, ಬೆಂಗಳೂರು, ದಿನಾಂಕ:6ನೇ ಸೆಪ್ಟೆಂಬರ್ , 2010 
ಮೈಸೂರು ನಗರದಲ್ಲಿ BSUP -JNNURM ಯೋಜನೆಯ ಪ್ಯಾಕೇಜ್ ಸಂಖ್ಯೆ :1,2 ,4 ,6ರ ಅಡಿಯಲ್ಲಿ ಒಟ್ಟು 826 ಮನೆಗಳನ್ನು ರೂ .2152 .90 
ಲಕ್ಷಗಳ ವೆಚ್ಚದಲ್ಲಿ ನಿರ್ಮಿಸುವ ಕಾಮಗಾರಿಯನ್ನು, ಈಗಾಗಲೇ ನಗರ ಪಾಲಿಕೆ ವತಿಯಿಂದ ನಿಗದಿಯಾಗಿರುವ ಗುತ್ತಿಗೆದಾರರಿಗೆ ನೀಡಿರುವ ಕರಾರು 
ಒಪ್ಪಂದದಂತೆ ಕಾಮಗಾರಿಗಳನ್ನು ಕೈಗೊಳ್ಳುವ ಷರತ್ತಿಗೆ ಒಳಪಟ್ಟು, ನೇರವಾಗಿ ನಿರ್ಮಿತಿ ಕೇಂದ್ರ, ಮೈಸೂರು ಇವರಿಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ನಗರಾಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ನಿರ್ಮಿತಿ ಕೇಂದ್ರ, ಮೈಸೂರು ಈ ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ. ಪಿ . 
ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಉತ್ಪನ್ನ /ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ಸಂಗ್ರಹಣಾ 
ಸಂಸ್ಥೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್. ಶೇಖರಪ್ಪ 
ಪಿ . ಆರ್. 822 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ಆಇ 676 ವೆಚ್ಚ -12 /10, ಬೆಂಗಳೂರು, ದಿನಾಂಕ:6ನೇ ಸೆಪ್ಟೆಂಬರ್, 2010 
ಮಂಗಳಾ ಕಾರ್ನಿಷ್ ವರ್ತುಲ ರಸ್ತೆ ಯೋಜನೆ, ಮಂಗಳೂರು ಈ ಯೋಜನೆಯ ನೋಡಲ್ ಏಜೆನ್ಸಿಯಾದ ಕರಾವಳಿ ಅಭಿವೃದ್ಧಿ 
ಪ್ರಾಧಿಕಾರಕ್ಕೆ ನೇರವಾಗಿ ಯೋಜನಾ ಸಲಹೆಗಾರ ಸಂಸ್ಥೆಯನ್ನಾಗಿ KSIIDC-IL & ES Project Development Company Limited (KIPDC), 
ಬೆಂಗಳೂರು ಈ ಸಂಸ್ಥೆಯನ್ನು ನೇಮಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ- 1999ರ ಕಲಂ 4( ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಯೋಜನೆ, ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

- K.I. P. D. C. ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ. ಪಿ . ಅಧಿನಿಯಮ ಮತ್ತು 
ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಉತ್ಪನ್ನ / ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್ . ಶೇಖರಪ್ಪ | 
ಪಿ . ಆರ್. 823 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೭, ೨೦೧೦ 


೯೭೩ 


ಕ್ರಮ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 166 ಎಲ್ಆರ್‌ಎ 2010, ಬೆಂಗಳೂರು, ದಿನಾಂಕ:27ನೇ ಆಗಸ್ಟ್ , 2010 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 48ರ ಉಪ ಕಲಂ (1) ( II) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣ 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ 
ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್ ರಚಿಸಿ ಆದೇಶ ಹೊರಡಿಸಿದೆ. 
ಭೂ ನ್ಯಾಯ ಮಂಡಳಿಯ 

ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಸಂಖ್ಯೆ 

ಹೆಸರು 
ಉಡುಪಿ 

( 1) ಶ್ರೀ ಮನೋಹರ್ ಕಲ್ಮಾಡಿ ಬಿನ್ ಲೇಟ್ ಶ್ರೀಧರ ಕಲ್ಮಾಡಿ, `ಶ್ರೀನಿಧಿ ಪಂದುಬೆಟ್ಟು 
ಉಡುಪಿ ಜಿಲ್ಲೆ. 

ಅಂಬಲಪಾಡಿ, ಉಡುಪಿ. 
2) ಶ್ರೀ ಪ್ರದೀಪ ಎಸ್ . ಶೆಟ್ಟಿ ಬಿನ್ ಸುಂದರ ಶೆಟ್ಟಿ, ಬೆಳ್ಳಲೆ, ಕಂಬಳ ಪಡುಹೌಸ್, 
ತೆಂಕನಿಡಿಯೂರು ಗ್ರಾಮ , ಕ್ರೋಡಾಶ್ರಮ , ಉಡುಪಿ. 
3) ಶ್ರೀ ರತ್ನಾಕರ ಬಿನ್ ನಾದು, ಕೆಳಾರ್ಕಳಬೆಟ್ಟು (ಮೀಸಲಾತಿ) ಗ್ರಾಮ , ಉಡುಪಿ . 
4) ಶ್ರೀಮತಿ ನಯನ ನಾಯಕ್ ಕೋಂ ನರಸಿಂಹ ನಾಯಕ, ಮನೆ ನಂ . 16, 8ನೇ 
ಕ್ರಾಸ್ , ಎಎಲ್‌ಎನ್ ಲೇಔಟ್, ಮಣಿಪಾಲ್ , ಉಡುಪಿ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ 

ಹೆಸರಿನಲ್ಲಿ, 
ಪಿ . ಆರ್ . 825 

ಟಿ. ಎನ್ . ನಾರಾಯಣ ಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಕಂದಾಯ ಇಲಾಖೆ ( ಭೂ ಸುಧಾರಣೆ) 
HOME SECRETARIAT 

NOTIFICATION 
No.HD :151:POP: 2010, Bangalore , Dated : 9th September, 2010 
In exercise of the powers conferred by clause (s) of section 2 of the Code of Criminal Procedure, 1973 (Central Act 2 of 
1974 ) and in partial modification of earlier notification issued in this behalf , the Government of Karnataka hereby declare that with 
effect from the date of publication of this Notification in the Official Gazette , the areas and places specified in column ( 3) of the 
schedule below , shall cease to be within the jurisdiction of the Police Station specified in column (4) thereof and the said areas and 
places shall be included within the jurisdiction of the Police Station specified in column (2). 

SCHEDULE 
Name of the District/ Name of the Police Station in Name of the areas and Name of the Police Station from 
Police Sub -Division / which the areas and places 

Places 

the jurisdiction ofwhich the areas 
Police Circle specified in column (3 ) shall be 

and places specified in column (3) 
included 

shall be excluded 


Hokrana Police Station 


Humnabad Police Station 


Bidar District 
Bhalki Sub -Division , 
Aurad Circle 


1 . Hokrana 
2 . Kherda 
3. Bhandar Kunta 
4 . Lingi 
5 . Bonti 
6 . Hangarga 
7. Kirgunwadi 
8 . Sawargoan 
9 . Mukhed 
10 . Nandi Bajalgao 
11. ChondiMukhed 
12 . Bawalgoan 
13. Chawar Dlapka 
14 . Ganganbid 


528 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೭ , ೨೦೧೦ 


220 - Ya 


Name of the District/ Name of the Police Station in Name of the areas and Name of the Police Station from 
Police Sub - Division / which the areas and places 

Places 

the jurisdiction ofwhich the areas 
Police Circle specified in column ( 3) shall be 

and places specified in column ( 3) 
included 

shall be excluded 
2 

4 
15. Akkanapur 
16 . Chiklee (U ) 
17 . Ganeshpur (U ) 
18. Malegoan 
19. Hulyal 
20. Dongargoan 

21. Kurburwadi Thanda 
Bhalki Sub -Division , Hokrana Police Station 

22 . Dhuparwadi 

Kamal Nagar police Station . 
Kamalnagar Circle 

23 . Handikera 
24 . Waganagera 
25 . Chimmegoan 
By Order and in the name of the Governor of Karnataka , 

B .M . LAKSHMINARAYANA 
PR -827 

Under Secretary to Government, 

Home Department (Police Expenditure ) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 37 SPS 2004, Bangalore , Dated: 13th September, 2010 
The Notification No.1- 18012/8/2006 -IPS-1, Dated : 31 .08.2010 of Government of India , Ministry of Home Affairs , New Delhi 
is hereby republished . 


SI. 


No.1-18012/8 /2006 - IPS -L 
Government of India / Bharat Sarkar 
Ministry ofHome Affairs/ Grih Mantralaya 

New Delhi, Dated : 31. 08 . 2010 

NOTIFICATION 
In exercise of the powers conferred by Rule 3 -A of the Indian Police Service (Probation ) Rules , 1954, the President is 
pleased to confirm the following members of the Indian Police Service allocated to the cadre of Karnataka in the Indian Police 
Service, with effect from the dates indicated against each : 

Name of the officer 

Date of Confirmation 
(S /Shri) 
1 . B . Shivakumar 

04. 04 .2006 
2 . K . V . Sridhar 

04 .04 . 2006 
2 . The Confirmation of officers mentioned above is subject to the final outcome of WP No . 15663 of 2007 filed by the 
UPSC Vs G . Ramesh & ors in the Hon ble High Court ofKarnataka , Bangalore. 

Sd / 

O .S . ASHOK 
Under Secretary to Government of India 

Tel.23092527 
No .1 - 18012/8 /2006 - IPS - 1 

New Delhi Dated :31.08 .2010 
By Order and in the name of the Governor of Karnataka , 

K .G . ANANTHA 
PR - 829 

Under Secretary to Government, 
Department of Personnel and Administrative Reforms (Services -1) . 


